ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 15-03-2021 ಪ್ರಶ್ನೆ ಸಂಖ್ಯೆ: ೨99೨(1338) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀನಿರಾಣಿ ಹಣಮಂತ ರುದ್ರಪ್ಟ(ಪದವೀಧರರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ: ಪದವಿಪೂರ್ವ ವೃತ್ತಿ ಶಿಕ್ಷಣ ಇಲಾಖೆಯ (ಜಿ.ಓ.ಸಿ) ಸೇವೆ ಸಲ್ಲಿಸಿದ ಅರೆಕಾಲಿಕ ಸಿಬ್ಬಂದಿಗಳನ್ನು 
ಖಾಯಂಗೊಳಿಸುವ ಕುರಿತು 


(ಅ) ಪದವಿಪೂರ್ವ ವೃತ್ತಿ ಶಿಕ್ಷಣ (ಜಿ.ಓ.ಸಿ) ಯಲ್ಲಿ ಸೇವೆ ಸಲ್ಲಿಸಿದ ಅರೆಕಾಲಿಕ 
ಸಿಬ್ಬಂದಿಗಳನ್ನು ಖಾಯಂಗೊಳಿಸಬೇಕನ್ನುವ ಬೇಡಿಕಯು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಸಂವ್ಯಶಾಇ: 22:ಶಾಸನ:2011, ದಿ: 06.04.2011ರ 
ರೀತಾ 3,746 ಅರೆಕಾಲಿಕ (ಜಿ.ಓ.ಸಿ) ಸಿಬ್ಬಂದಿಗಳನ್ನು ಖಾಯಂಗೊಳಿಸಲು ಯಾವ ಕ್ರಮ 
ಕೈಗೊಳ್ಳಲಾಗಿದೆ; 


(ಇ) ಈ ಸದರಿ 3,746 ಅರೆಕಾಲಿಕ ಸಿಬ್ಬಂದಿಗಳನ್ನು ಖಾಯಂಗೊಳಿಸುವುದಕ್ಕಾಗಿ ಆರ್ಥಿಕ 
ಇಲಾಖೆ ಮತ್ತು ಕಾನೂನು ಇಲಾಖೆಗಳಿಂದ ಒಪ್ಪಿಗೆ ದೊರೆತಿದೆಯೇ; 


(ಈ) 3,746 ಅರೆಕಾಲಿಕ ಸಿಬ್ಬಂದಿಗಳಲ್ಲಿ, 05 ವರ್ಷಗಳಿಗಿಂತಲೂ ಕಡಿಮೆ ಸೇವೆ ಸಲ್ಲಿಸಿರುವ 
ಸಿಬ್ಬಂದಿಗಳ ಸಂಖ್ಯೆ ಎಷ್ಟು; ಹಾಗೂ ಸದರಿಯವರುಗಳನ್ನು ಖಾಯಂಗೊಳಿಸುವ 
ಪ್ರಕ್ರಿಯೆಯನ್ನು ಕೈಬಿಡಲಾಗಿದೆಯೇ; 


(ಉ) ಕೈಬಿಡಲಾಗಿರುವ ಅರೆಕಾಲಿಕ ಸಿಬ್ಬಂದಿಗಳನ್ನೂ ಸಹ ಖಾಯಂಗೊಳಿಸುವ 
ಪ್ರಕ್ರಿಯೆಯಲ್ಲಿ ಸೇರ್ಪಡೆ ಮಾಡಿಕೊಂಡು ಅವರುಗಳಿಗೂ ಮತ್ತು ಅವರುಗಳನ್ನು 
ಅವಲಂಬಿಸಿರುವ ಕುಟುಂಬದ ಸದಸ್ಯರಿಗೂ ಜೀವನಧಾರ ವೀಡಲು ಸರ್ಕಾರ ಅಗತ್ಯ ಕ್ರಮ 
ಕೈಗೊಳ್ಳಲು ಮುಂದಾಗುವುದೇ ? 


